ಅನುಮೋದಿಸಿರುವ ಅಧಿಕಾರಿ ನೌಕರರ 
ವಿರುದ್ಧ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? 


( ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 272(2181) 
ಮಾನ್ಯ ಸದಸ್ಯರ ಹೆಸರು ಶ್ರೀ ಯು. ಬಿ. ವೆಂಕಟೇಶ್‌ 
(ನಾಮನಿರ್ದೇಶನ ಹೊಂದಿದವರು) 
ಉತರಿಸಬೇಕಾದ ದಿನಾ೦ಕ 18.03.2022 
ಉತ್ತರಿಸುವ ಸಚಿವರು ಮಾನ್ಯ ಸಮಾಜ ಕಲ್ಯಾಣ. ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಜಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ 
Fey TOES ರಾದ Te 
ವಿದ್ಯಾರ್ಥಿ ನಿಲಯಗಳಿಗೆ ಸರಬರಾಜು 
ಮಾಡುವ ಆಹಾರ ಸಾಮಾಗಿ ಖರೀದಿ ಹೌದು 
ಟೆಂಡರ್‌ನಲ್ಲಿ ಕಡಿಮೆ ದರ ನಮೂದಿಸಿ 
ಅವ್ಯವಹಾರ. ನಡೆಸಲು ಮುಂದಾಗಿರುವ 
ಪ್ರಕರಣ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಆ) | ಬಂದಿದ್ದಲ್ಲಿ; ಈ ಬಗ್ಗೆ ಇಲಾಖಾ ತನಿಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 
ನಡೆಸಲಾಗಿದೆಯೇ; ವ್ಯಾಪ್ಟಿಯಲ್ಲಿ ಬರುವ ಮೆಟ್ರಿಕ್‌ ಪೂರ್ವ, ಮೆಟ್ರಿಕ್‌ ನಂತರದ 
ವಿದ್ಯಾರ್ಥಿ ನಿಲಯಗಳಲ್ಲಿ ಹಾಗೂ ಆಶ್ರಮ ಶಾಲೆಗಳಿಗೆ ಆಹಾರ 
ಪದಾರ್ಥಗಿಳ ಬೇಡಿಕೆ ಮತ್ತು ಸರಬರಾಜಿನಲ್ಲಿ ಉಂಟಾಗಿರುವ 
* ಲೋಪದೋಷಗಳು ಮೇಲ್ಲೂಟಿಕೈ ಕಂಡು ಬಂದಿರುವ 
ಇ) | ಈ ಅವ್ಯವಹಾರದಲ್ಲಿ ಶಾಮೀಲಾಗಿರುವ | ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಹಿಂವಕ 716 
ಹಾಗೂ ಆಹಾರ ಪೂರೈಕೆ ದರ ಪಟ್ಟಿಗೆ | ಬಿಎಂಎಸ್‌ 201 ದಿ:02-12-2021ರಂತೆ ಡಾ. ಆರ್‌. 


ಸುಬ್ರಾನಾಯಕ್‌, ಅಂದಿನ ಜಿಲ್ಲಾ ಅಧಿಕಾರಿ, ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆ, ತುಮಕೂರು ಜಿಲ್ಲೆ ಹಾಗೂ ಶ್ರೀ 
ಹೆಚ್‌. ಬಿ ವಿನೋದ್‌ ಕುಮಾರ್‌, ಅಂದಿನ ಕಛೇರಿ ಮೇಲ್ವಿಚಾರಕ, 
ಜಿಲ್ಲಾ ಹಿಂದುಳಿದ ವರ್ಗಗಳ ಜಿಲ್ಲಾ ಅಧಿಕಾರಿಗಳ ಕಛೇರಿ, 
ತುಮಕೂರು ಜಿಲ್ಲೆ ಇವರನ್ನು ಇಲಾಖಾ ವಿಚಾರಣೆ ಸಯ ದಿಸಿ 
ಅಮಾನತ್ತುಗೊಳಿಸಲಾಗಿತ್ತು. 

ಮುಂದುವರೆದು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, 
ಜಿಲ್ಲಾ ಪಂಚಾಯತ್‌ ತುಮಕೂರು ರವರಿಗೆ ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್‌ 
ಪೂರ್ವ, ಮೆಟ್ರಿಕ್‌ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಹಾಗೂ 
ಆಶ್ರಮ ಶಾಲೆಗಳಿಗೆ ಆಹಾರ ಪದಾರ್ಥಗಳ ಬೇಡಿಕೆ ಮತ್ತು 
ಸರಬರಾಜಿನಲ್ಲಿ ಉಂಟಾಗಿರುವ ಲೋಪದೋಷಗಳ ಬಗ್ಗೆ 
ವಿವರವಾದ ಮಾಹಿತಿಯನ್ನು ಒದಗಿಸುವಂತೆ 
ದಿನಾ೦ಕ:20.12.2021ರಂದು ' ಕೋರಲಾಗಿತ್ತು. ಅದರಂತೆ 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತುಮಕೂರು ಜಿಲ್ಲೆ 
ಇವರು ದಿನಾ೦ಕ:15.03.2022ರಲ್ಲಿ ಮಾಹಿತಿಯನ್ನು: ಸಲ್ಲಿಸಿದ್ದು, 
ನಿಯಮಾನುಸಾರ ದೋಷರೋಪಣ ಪಟ್ಟಿ (ಅನುಬಂಧ 1 
ರಿಂದ 4) ನ್ನು ಜಾರಿ ಮಾಡಲು ಕ್ರಮ್ಲವಹಿಸಲಾಗುತ್ತಿದೆ. 


ಸಂಖ್ಯೆ: ಹಿಂವಕ 225 ಬಿಎಂಎಸ್‌ 


2022 


(ಹಣೋಟ ಫೀನಿ ಪೂಜಾರಿ) 
ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಜಿವರು 


